ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 205 


ಸದಸ್ಯರ ಹೆಸರು ಶ್ರೀ ಎಸ್‌.ನಾಗರಾಜ್‌ (ಸ೦ದೇಶ ನಾಗರಾಜ್‌) 
(ಸ್ಮಳೀಯ ಸಂಸ್ಥೆಗಳ ಕ್ನೇತು) 

ಉತ್ತರಿಸುವ ದಿನಾಂಕ 04-03-2020 

ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಕ್ರಮ 
ಸಂಖ್ಯೆ 


ಪ್ರಶ್ನೆ 


ಉತ್ತರ 


(ಅ) 


ಮಂಡ್ಯ ಜಿಲ್ಲೆ, ಕೃಷ್ಣರಾಜಪೇಟೆ ತಾಲ್ಲೂಕು, ತಿಮ್ಮಪ್ಪನ 
ಗುಡ್ಡ ಅರಣ್ಯ ಪ್ರದೇಶದ ಸರ್ವೆ ನಂಬರ್‌ 73ರ 38.15 
ಗುಂಟೆ ಪ್ರದೇಶದಲ್ಲಿ ಕಳೆದ 20 ವರ್ಷಗಳಿಂದ 
ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸುತ್ತಿರುವ 
ಸುಮಾರು 36 ಜನ ನಿವೇಶನ ರಹಿತರಿಗೆ, ನಿವೇಶನ 
ಮಂಜೂರು ಮಾಡಿ ಹಕ್ಕುಪತ್ರ ನೀಡಲು ಕ್ರಮ 


ಮಂಡ್ಯ ಜಿಲ್ಲೆ, ಕೃಷ್ಣರಾಜಪೇಟೆ ತಾಲ್ಲೂಕು, 
ತಿಮ್ಮಪ್ಪನ ಗುಡ್ಡ ಸ.ನಂ. 73 ರ 38.15 ಗುಂಟೆ 
ಜಮೀನು ಅರಣ್ಯ ಜಮೀನಾಗಿರುವುದರಿಂದ 
ಅರಣ್ಯ ಇಲಾಖೆಯ ಅಭಿಪ್ರಾಯ ಪಡೆದು 
ಮುಂದಿನ ಕ್ರಮವಹಿಸಲಾಗುವುದು. 


ತೆಗೆದುಕೊಳ್ಳಲಾಗುವುದೇ,; 
) | 


ಕರ್ನಾಟಿಕ ಸರ್ಕಾರದ ಕಂದಾಯ ಇಲಾಖೆ ಅಧೀನ 
ಕಾರ್ಯದರ್ಶಿ (ಭೂ ಮಂಜೂರಾತಿ) ಪತ್ರ ಸಂಖ್ಯೆ ಆರ್ದಿ 


64/ಎಲ್‌ಜಿಪಿ/2015 ದಿನಾಂಕ 26-07-2016ರ 
ಸೂಚನೆಯ ಮೇರೆಗೆ ಸಂತೇಬಾಚಹಳ್ಳಿ ಗ್ರಾಮ 
ಪಂಚಾಯತಿಯ ಗ್ರಾಮದ ಅರಣ್ಯಹಕ್ಕು 


ಸಮಿತಿಯವರು ದಿನಾಂಕ 23/11/2018 ರಂದು ಸಭೆ 
ಸೇರಿ, ಅಲ್ಲಿ ವಾಸಿಸುತ್ತಿರುವ 36 ಜನ ನಿವೇಶನ ರಹಿತರಿಗೆ 
ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವಂತೆ 
ನಿರ್ಣಯ ಕೈಗೊಂಡು, ಅದನ್ನು ಮಂಡ್ಯ 
ಜಿಲ್ಲಾಧಿಕಾರಿಯವರಿಗೆ ಕಳುಹಿಸಿದ್ದು, ಈ ಬಗ್ಗೆ ತಕ್ಷಣ 
ಸೂಕ್ತ ಕ್ರಮ ಜರುಗಿಸಲಾಗುವುದೇ? 


ಗ್ರಾಮ ಪಂಚಾಯತ್‌ ಅಧ್ಯಕ್ಷರು ಹಾಗೂ 


ಸದಸ್ಯರು ದಿನಾಂಕ:23.11.2018 ರಂದು 
ಉಪವಿಭಾಗಾಧಿಕಾರಿಯವರಿಗೆ ಸಲ್ಲಿಸಿದ್ದ 
ಅರ್ಜಿಗಳನ್ನು ಪರಿಶೀಲಿಸಿ, ನಿಗದಿತ 
ನಮೂನೆಯಲ್ಲಿ ಅರ್ಜಿಗಳನ್ನು ಗ್ರಾಮ 
ಮಟ್ಟದ ಗ್ರಾಮ ಅರಣ್ಯ ಹಕ್ಕು ಸಮಿತಿ 
ಸಭೆಯ ನಿರ್ಣಯದೊಂದಿಗೆ ಉಪ 
ವಿಭಾಗಾಧಿಕಾರಿಯವರಿಗೆ ಸಲ್ಲಿಸುವಂತೆ 


ಈಗಾಗಲೇ ಗ್ರಾಮ ಪಂಚಾಯತ್‌ ಅಧ್ಯಕ್ಷರು 
ಹಾಗೂ ಸದಸ್ಯರುಗಳಿಗೆ ತಿಳಿಸಲಾಗಿರುತ್ತದೆ. 
ಅದರಂತೆ ಪ್ರಸ್ತಾವನೆ ಬಂದ ನಂತರ ಅರಣ್ಯ 
ಇಲಾಖೆಯ ಅಬಿಪ್ರಾಯ ಪಡೆದು ಶೀಘ್ರವಾಗಿ 


(ಕ೦ಇ 18 ಎಲ್‌ಜಿವೈ 2020) 


ಕ್ರಮವಹಿಸಲಾಗುವುದು. 
ಫ್‌ 


ಲ AS 
ಆರ್‌.ಅಶೋಕ) 
ಕಂದಾಯ ಸಚಿವರು. 


